ಸಂಚಿಕೆ 16 


ಮಾರ್ಚ 1990 


pe 


ಜ್‌ 


ಒಂದೊಂದು ಕವನವೂ ಭರವ 
ಅಜ್ಞಾ ತ ತಳಕ್ಕಿ ಳಿದು ಬಂದವನ ಭಾಗ್ಯ 


ಸಂಚಯ 
ಕಲಾಸಕ್ತ ರದೆ ಸಿ ಮಾಸಿಕ 
ಸೂಚಿಕೆ: 16 (ಖಾಸಗಿ ಪ್ರಸಾರಕ್ಕಾಗಿ) 
ಪ್ರಿಯರೇ, 3 


ನಿಮ್ಮಗಳೆಲ್ಲರ ಪ್ರೋತ್ಸಾಹದಿಂದ ಸಂಚಯ ಉತ್ತಮವಾಗಿ ಪ್ರತಿ ಸಂಚಿಕೆಯಲ್ಲೂ 
ಒಂದಷ್ಟು ಹೊಸದನ್ನ ಕೊಡಲು ಪ್ರಯತ್ನಿಸುತ್ತಿದೆ. ನಮ್ಮ ನಡುವೆ ಅದರಲ್ಲೂ 
| ಸಾಹಿತ್ಯದ ಬಗೆಗಿನ ಪತ್ರಿ ಕೆಗಳಂತೂ ಅನೇಕ ಸಲ ಹುಟ್ಟು ತಾ ಬದುಕುತ್ತಾ ಸ 
ಕಾಣುತ್ತಿ ರುತ್ತ ವೆ. ಅನೇಕರಿಗೆ ಚಂದಾ ಹಣ ದುಬಾರಿಯಲ್ಲ ಆಥವಾ ಕೊಡಬಾ ರದೆನು ಐ ರ 
ಮನಸ್ಸೂ ಇಲ್ಲ. ಆದರೆ ಆ ಕೊಡುವ ಕೆಲಸ ಮಾತ್ರ ಮರೆತೋ ಅಥವಾ 
ಇನ್ನೊಮ್ಮೆ ಎಂದೋ ಮುಂದೂಡಲ್ಲಡುತ್ತೆ. ದಯವಿಟ್ಟು ಚಂದಾ ಹಣ ಕಳುಹಿ] 
ಕೊಡಿ. ನಿಮ್ಮ ಗೆಳೆಯರನ್ನೂ ಚಂದಾದಾರರನ್ನಾಗಿ ಮಾಡಿ. ಫೆ 


2 ಸಂಚಯ ತಡವಾದುದಕ್ಕೆ ಕ್ಷಮಿಸಿ. 


ನ ಸಂಪಾದಕರು : ಡಿ. ವಿ. ಪ್ರಹ್ಲಾದ್‌ ಮತ್ತು ಮಂಡಳಿ 
ವಾರ್ಷಿಕ ಚಂದಾ : ರೂ. 25-00 
ಮುಖಚಿತ್ರ ಜಸ್‌ ಧನಲಕ್ಷಿ ಷು 


ಕೃಪೆ : ಲಲಿತ ಕಲಾ ಅಕಾಡೆಮಿ 


ಸಂಚಯದ ವಿಳಾಸ : ನಂ. 28, ಮಾರಮ್ಮನ ದೇವಸ್ಥಾನದ ರಸ್ತೆ ' 


ಕ ಜಾ ರೋ ಎನ 


ವಿದ್ಯ ni" 
`ಜಾಗೃ ತ ಸಾಹಿತ್ಯ ಸಮಾವೇಶ - - ಒಂದು ನೋಟ 


ಕಿರಣ್‌ ನಿಂಗ್‌ 


ಇತ್ತೀಚೆಗಷ್ಟೆ ಜಡವಾಗಿದ್ದ ನಮ್ಮ ಕನ್ನಡ ಸಾಹಿತಿ ಹಾಗೂ ಸಾಹಿತ್ಯಪರಿಸರವನ್ನು. 
ಎಚ್ಚರಿಸಿದ ಕೀರ್ತಿ ಸಾಹಿತ್ಯ ಪರಿಷತ್ತಿನದು. 59ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 
ಆರ್‌. ಸಿ. ಹಿರೇಮಠರ ವಿವಾದಾತ್ಮಕ ಆಯ್ಕೆ ಮಾಡುವುದರ ಮೂಲಕ ತೂಕಡಿಸುತ್ತಿದ್ದ 


(ಅಥವಾ ಒಳಗೇ ಎಚ್ಚರಗೊಂಡಿದ್ದ) ಬರಹಗಾರರನ್ನ. ತಟ್ಟಿ ಎಬ್ಬಿಸಿದ ಪರಿಷತ್ತು 


ಬಹುಶಃ ಇಷ್ಟೊಂದು ಪ್ರಮಾಣದ ಪ್ರತಿಭಟನೆ ನಿರೀಕ್ಷಿಸಿರಲಿಲ್ಲ. 
ಇದುವರೆಗೂ ಆಂತರಿಕವಾಗಿ ನಡೆಯುತ್ತಿದ್ದ ಸಾಹಿತಿಗಳ ಗುದ್ದಾ ಟ ಈ 
ಘಟನೆಯ ಮೂಲಕ ತನ್ನ ಪರದೆ ಹರಿದು ಬಹಿರಂಗವಾಗಿ ಹೇಳಿಕೆ ಪ್ರತಿಹೇಳಿಕೆಗಳ 


' ಮೂಲಕ ಬೀದಿಗೆ ಬಂತು. ಹಿರೇಮಠರ ಆಯ್ಕೆಯ ವಿರುದ್ಧ ತೀವ್ರವಾಗಿ ಪ್ರತಿಭಟಿಸಿದ 


ಹಲವು ಸಾಹಿತಿಗಳು ಕಡೆಗೆ ಹುಬ್ಬಳ್ಳಿ ಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ 
ಪರ್ಕಾ ಯವಾಗಿ ಬೆಂಗಳೂರಿನಲ್ಲಿ ಮತ್ತೊ ೦ದು ಸಮ್ಮೇಳನ ನಡೆಸಲು Se 
“ಜಾಗೃತ ಸಾಹಿತ್ಯ ಸಮಾವೇಶ” ಬೆಂಗಳೂರಿನಲ್ಲಿ. ನಡೆದುದರ ಹಿನ್ನೆಲೆ ಇದು. 
ಹುಬ್ಬಳ್ಳಿಯಲ್ಲಿ ಫೆಬ್ರ ವರಿ 16, 17, 18ರಂದು ಸಮ್ಮೆ ೀಳನ. ನಡೆದ "ದಿನಗಳಂದೇ 


ಬೆಂಗಳೂರಿನಲ್ಲಿ ಕನ್ನ ಡದಪ ಪ್ರ ಜ್ಞಾ ವಂತ ಸಾಹಿತಿಗಳು ಸೇರಿ “ಸಾಹಿತ್ಯ ದಲ್ಲಿ ಶ್ರೆ ಷ್ಠ ತೆಯೇ 


ಮುಖ್ಯ” ಎಂಬ AEE ಜೊತೆಗೆ ಶ್ರೆ ಷ್ಠ ತೆಗಾಗಿ i ವ ಅಪೂರ್ವ 


ಘಟನೆ "ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ದಾಖಲೆ. 


ಮೊದಲು ಪರ್ಕಾ ಯ ಸಮೆ ಮಫಳನ ಎಂದು ನಂತರ “ಜಾಗೃ ತ್ರ. ಸಾಹಿತ್ಯ 
ಸಮಾವೇಶ” ಎಂಬ 44! ತಳೆದು “ಸಾಹಿತ್ಯ ಪರಿಸರದಲ್ಲಿ ಶ್ರ ಷ್ಠ ತೆಯೇ ಮುಖ್ಯ” 
ಎಂಬ ಘೋಷ ವಾಕ್ಯ ದ ಅಡಿಯಲ್ಲಿ "ನಡೆದ ಈ ಸಮಾವೇಶದ ವೈ ಶಿಷ್ಠ 5 
ಕನ್ನಡದ ಶ್ರೆ ಷ್ಠ, ಪ್ರ ಜ್ಞಾ ( ಸಾಹಿತಿಗಳೆಲ್ಲರೂ ತಮ್ಮ ವೈ ಯಕ್ಕಿಕ ಮನಸ್ಸಾಪ ಪ 
ಗಳನ್ನು ಬದಿಗಿಟ್ಟು ತ ಷೆ ತೆಯ ಹಂಬಲದಿಂದ ಒಂದು ಕಡೆ ಕೂಡಿದ್ದು ಹಾಗೂ ಈ 
ಸಾಹಿತಿ ಕ್ಷ ಪರಿಸರದಿಂದ ರಾಜಕೀಯ ಫುಡಾರಿಗಳನ್ನು ಸಂಪೂರ್ಣವಾಗಿ "ಹೊರಗಿಟ್ಟಿ ದ್ದು. 
| ಸಮಾವೇಶ ಉದ್ದಾ, ಟನೆ ಮಾಡಿದ ಲಂಕೇಶರು ಕನ್ನ ಡದ ಬಗೆಗಿನ ಕಾಳಜ 


ಕನ್ನ ಡ ಸಾಹಿತ್ಯ ದಈ ಸಮಾವೇಶದ ಹಿನ್ನೆ ಲೆಯನ್ನು ವ್ಯ ಕ್ರ ಪಡಿಸಿದರೆ ಅಧ್ಯಕ್ಷ ಕ ಅಡಿಗರು 


ಸಾಹಿತ್ಯ ದಲ್ಲಿ ಶ್ರೇಷ್ಠತೆ ನನ್ನ ಜೀವನ ಜ್‌ ಪ್ರಶ್ನೆ ಎಂದು ಹೇಳಿ ಜೀವ 


ತುಂಬಿದರು. ಪುಸ್ತ ಕ ಬಿಡುಗಡೆ ಮಾಡಲು ಸಿದ್ಧ ಲಿಂಗಯ್ಯ ನವರನ್ನು ಆರಿಸಿದ್ದು ಎಲ್ಲಾ 


ಪ್ರಕಾರದ ಸಾಹಿತಿಗಳಿಗೆ ಸಮಾನ ಮನ್ನಣೆ ಇದೆ ಎಂಬುದನ್ನ ತೋರಿಸಿತು. 


2 


ಇದಕ್ಕೂ ಮುಂಚೆ ಮತಾಂಧತೆ ವಿರೋಧಿಸಿ ನಡೆದ ಮೆರವಣಿಗೆ ಈ ಸಮಾವೇಶಕ್ಕೆ 
| ಅಗತ್ಯ ವಾಗಿದ್ದ ಆಕರ್ಷಣೆ ಒದಗಿಸಿತು ಮತ್ತು ಅರ್ಥ ಪೂರ್ಣವಾಗಿತ್ತು. | 
ಫೆಬ್ರ ವರಿ 17 ರಂದು ನಡೆದ ಎರಡು "ವಿಚಾರ ಗೋಷ್ಠಿ ಗಳಲ್ಲಿ ಮೊದಲನೆಯದು 
“ಸಮಕಾಲೀನ ಬದುಕಿನ ಸವಾಲುಗಳು ಮತ್ತು ಸಾಹಿತ್ಯ” ಇದರಲ್ಲಿ ಅಂತಹ ಶ್ರೆ ಷ್ಠ 
ವಾದ ವಿಚಾರಗಳೇನೂ ಮಂಡಿತವಾಗದಿದ್ದರೂ ಅಧ್ಯಕ್ಷ "ಯಶವಂತ ಚಿತ್ತಾಲರ ಭಾಷಣಿ 
ಅದಕ್ಕೆ ಅಪವಾದದಂತಿದ್ದು ಅವರ ಭಾಷಣದ ಪ ಪ ಭಾವ ದಟ್ಟ ವಾಗಿತ್ತು. ಆರ್ಥಿಕ 
ಸಿದ್ಧಾ ನ ಪ್ರ ಜ್ಜಿ ಅವರ ವಿಚಾರಧಾರೆಯ ಮುಖ್ಯ 8 ಎಂಬುದು ಅವರ 
| ಭಾಷಣದಲ್ಲಿ ಸ ಪ್ಪ ವಾಗಿತ್ತು. 
| ಎರಡನೆಯ ವಿಚಾರ ಗೋಷ್ಠಿಯಲ್ಲಿನ ವಿಷಯ “ಸಾಹಿತ್ಯದಲ್ಲಿ ವಿವಿಧ 
ಸಾಮಾಜಿಕ ಅನುಭವದ ಲೋಕಗಳು ಮತ್ತು ಕಲೆಯ ಆಕೃ ತಿ” ಈ ಗೋಷ್ಠಿ ಯಲ್ಲಿ 
ಹಲವು ಮುಖ್ಯ ವಿಚಾರಗಳು ಮಂಡಿತವಾದವು ಮುಖ್ಯವಾಗಿ : ಬೋಳುವಾರು 
ಮಹಮದ್‌ ಕುಂಇ ಅವರ ಮಾತುಗಳು, ವಿಚಾರಗಳು ಎಲ್ಲರನ್ನೂ ತೀವ್ರವಾಗಿ ಮುಟ್ಟಿ 
ಅವರ ಚಿಂತನೆಗಳಿಗೆ ಗ್ರಾಸ ಒದಗಿಸಿತು. ಮುಸ್ಲಿಮರ ಸಮಸೆ ಗಳು. ಅವರ 
ಸಾಮಾಜಿಕ ಅನಿವಾರ್ಯತೆಗಳು. ಅವರ ಬದುಕಿನ ಸವಾಲುಗಳು ಬಹಳ ಪರಿಣಾಮ 
ಕಾರಿಯಾಗಿ ಮಂಡಿಸಿದರು. ಅಧ ಕ್ಷರಾಗಿದ್ದ ಕಂಬಾರರ ಭಾಷಣವೂ ಸಹಾ ಹುಟ್ಟಿ ದ 
ಪರಿಸರ ಲೇಖಕನ ವಿಚಾರಧಾರೆಯನ್ನು ಬರವಣಿಗೆಯನ್ನು ರೂಪಿಸುವ ಬಗೆಯನ್ನು 
ಲಘುಧಾಟಿಯಲ್ಲಿದ್ದ ರೂ ಪರಿಣಾಮಕಾರಿಯಾಗಿ ಮೂಡಿ ಬಂತು. 

18ರಂದು “ಸಾಹಿತ್ಮ ದಲ್ಲಿ ಶ್ರೆ "ಪ್ಲ ತೆಯ ಆದರ್ಶ” ವಿಷಯದ ಬಗ್ಗೆ ನಡೆದ 
ಮುಕ್ತ ಅಧಿವೇಶನದಲ್ಲಿ ಚುರುಕಿನ ಪ ತಿಕ ಯೆ ಮೂಡಿತ್ತು. ಕೆ. ವಿ. ಸುಬ್ಬಣ್ಣನವರು 
ತೆ ್ರ್ರಷ್ಠತೆಯ ಬಗ್ಗೆ ಬಹಳ ಖಾರವಾಗಿ ಮಾತನಾಡಿದರೆ ಲಕ್ಷ್ಮೀಶ ತೊಳ್ಳಾ ಡಿಯವರ 
ಭಿನ್ನ ಶೈ ಲಿಯ ವಿಚಾರ ಗಮನ ಸೆಳೆಯಿತು. ಅಧ ಕ್ಷೆಯಾಗಿದ್ದ ಶ್ರಿ €ಮತಿ ಅನುಪಮ 
ನಿರಂಜನರ ಅಧ್ಯಕ್ಷ | ಭಾಷಣಕ್ಕೆ ಬದಲಾಗಿ ಸಿ ್ರೀಯರ ಸಮಾನತೆ, ಸಿ ಸ್ತ್ರೀಯರ ಸಾಹಿತ್ಯದ 

ಸ್ಮಾನಗಳ ಬಗ್ಗೆ "ಷಡ ಬಿಗಿದದ್ದು ಅನುಚಿತವಾಗಿತ್ತು. ಈ 'ವಕಾಶ ಬಿಟ್ಟರೆ 

ಮತ್ತಿಲ್ಲ ಎಂಬ ಧೋರಣೆ ಇರಬಹುದೇನೋ, 

ಮೂರನೇ ವಿಚಾರಗೋಷ್ಠಿ “ಸಾಂಸ್ಕತಿಕ ಪರಿಸರ ಮತ್ತು ಉತ ಷ್ಟತೆಯ 
ರಕ್ಷಣೆ” ಎಂಬ ವಿಚಾರ ಹೊಂದಿದ್ದು ಕಾಳೇಗೌಡ ನಾಗವಾರರ ಅಧ್ಯಕ್ಷತೆಯಲ್ಲಿ 
ನಡೆಯಿತು. ಪುಂಡಲೀಕ್‌ ಶೇಟ್‌ರ ಚುರುಕಾದ ಭಾಷಣ ಆಕರ್ಷಿಸಿದರೆ ಚಿ. ಸು. 
ಕೃಷ್ಣಶೆಟ್ಟಿಯವರ ಚಿತ್ರಕಲೆಯನ್ನು ಕುರಿತ ವಿಚಾರದ ಮೇಲೆ ಸಾಕಷ್ಟು ಚರ್ಚೆ 
ಆಯಿತು. | 

ಇನ್ನು ಎರಡೂ ದಿನ. ನಡೆದ ಕವಿಗಳ ಕಾವ್ಯ ಪ್ರಸ್ಮಾನದಲ್ಲಿ ಎರಡೂ ದಿನ 
ರಾಮಚಂದ್ರ ಶರ್ಮ ಅವರೇ ಅಧ್ಯಕ್ಷರಾಗಿದ್ದು ವಿಶೇಷ. ಶರ್ಮರ ಕಾವ್ಯ ಪ್ರತಿಭೆಗೆ 


3 


3 


ಸಂದ ಗೌರವ ಸಹಾ. ಆದರೆ ಎರಡೂ ದಿನವೂ ಅಂತಹ ಶ್ರೇಷ್ಠ ಎನಿಸುವ ಕವನವನ್ನು 
ಯಾರೂ ಓದಲಿಲ್ಲ ಎಂಬುದು ಬೇರೆ ವಿಷಯ. ಆದರೂ ಸಮಾವೇಶದ ಪ್ರಧಾನ 
ಆಕರ್ಷಣೆ ಕಾವ್ಯ ಪ್ರಸ್ತಾ ನವೇ ಆಗಿತ್ತು. ಹಾಗೇ ಅಷ್ಟೇ ಆಕರ್ಷಕವಾಗಿದ್ದದ್ದು 
ರಾಮಚಂದ್ರ ಆ ಆವರ ಭಾಷಣ. 

ಸಮಾರೋಪದ ಭಾಷಣ ಮಾಡಿದ ಅನಂತಮೂರ್ತಿಯವರು ಇತಿಹಾಸ ಮರಳಿ 
ಮತ್ತೆ ಧರ್ಮದ ಬಗ್ಗೆ ಸಾಹಿತಿಗಳ ಚಿಂತನೆ ಹರಿಯಬೇಕು ಎಂದು ಹೇಳಿದ್ದಲ್ಲದೆ 
ಮಕ್ಕಳಿಗೆ ಕನ್ನ ಡದ ಸಾಹಿತ್ಯದ ಪರಿಚಯ ಆಗಬೇಕೆಂದರೆ ಕನಿಷ್ಠಪಕ್ಷ ಹೈಸ್ಕೂಲ್‌ 
ವರೆಗಾದರೂ ಕನ್ನಡ ಕಲಿಸಲೇ ಬೇಕು ಎಂದರು. ಡಿ. ಆರ್‌. ನಾಗರಾಜ್‌ ಅವರು 
ಮತ್ತೊಮ್ಮೆ ಸಮಾವೇಶದ ಬಗ್ಗೆ ಸ್ಪಷ್ಟ ವಾದ ಮಾಹಿತಿ ಹಾಗೂ ಅದು ರೂಪುಗೊಂಡ 
ಬಗ್ಗೆ. ವಿವರವಾದ ಭಾಷಣ. ಮಾಡಿದರು. ತೇಜಸ್ವಿ ಯವರು ಮಾತನಾಡದೆ 
ಹಿಂತಿರುಗಿದರೆ ಅಧ್ಯಕ್ಷ ಶಾಂತಿನಾಥ ದೇಸಾಯಿ ಶೆ ಫೇಷ್ಠ ತೆಯ "ಬಗ್ಗೆ ತಮ್ಮ ವಿಚಾರವನ್ನು 
ಸಮಾವೇಶದ ಕೊನೆಯ ಭಾಷಣದಲ್ಲಿ ವಿವರಿಸಿದರು. ಮತ್ತೊ ಮ್ಮ ಮಾತನಾಡಿದ | 
ಲಂಕೇಶರು ಸೇರಿದ್ದ ಅಪಾರ ಜನಸ್ತೋಮ ನೋಡಿ ಇಂತಹ io ದೊರೆತರೆ 
ವರ್ಷಕ್ಕೆ ಎರಡು ಬಾರಿ ಇಂತಹ ಸ ಸಮಾವೇಶ ಮಾಡುವುದಾಗಿ ಹೇಳಿದರು. 

ಸಾಹಿತ್ಯದಲ್ಲಿ ಶ್ರೇಷ್ಠತೆಯೇ ಮುಖ್ಯ ಎಂದು ಇಷ್ಟೆಲ್ಲಾ ಮಾಡಿದ ಸಾಹಿತಿಗಳಿಗೆ 
ಎದುರಾಗಿದ್ದು ಶ್ರೇಷ್ಠತೆಯ ಮಾನದಂಡ ಯಾವುದು? ಎಂಬ ಪ್ರಶ್ನೆ. ಶ್ರೇಷ್ಠತೆ 
ಯನ್ನು ನಿರ್ಧರಿಸುವವರು ಯಾರು ) ಅದನ್ನು ಅಳೆಯುವ ಮಾನದಂಡಗಳು 
ಯಾವುವು ? ಯಾವುದು ಶ್ರೆ ಷ್ಠ 7 ಯಾವುದು ಕನಿಷ್ಠ ? ಹೀಗೆ ಸಾಲು ಸಾಲಾಗಿ 
ಚರ್ಚಿತವಾದ “ಶ್ರೆ ಷ್ಠ ತಯ ಬಗ್ಗೆ. ಅಲ್ಲಿ ಸೇರಿದ್ದ “ಸಾಹಿತಿಗಳಿಗೆ, ವಿಮರ್ಶಕರಿಗೆ 
“ಇದಮಿತ್ತಂ” ಬ ಖಚಿತವಾಗಿ ಉತ್ತ ರ ಹೊಳೆಯದಿದ್ದ ರೂ ಈ ವಿಚಾರ ಮಂಡನೆ 
ಚರ್ಚೆಗಳು ಒಂದು ನಿರ್ಧಾರಕ್ಕೆ ಬರಲು ಡಾಯವಾಗಬತುದು. | 

ಏನೇ ಆದರೂ “ಜಾಗೃತೆ ಸಾಹಿತ್ಯ ಸಮಾವೇಶ” ಯಶಸ್ವಿಯಾಗಿ ನಡೆದದ್ದು 
ಒಂದು ಗಮನೀಯ ಅಂಶ. ಅಲ್ಲಿ ಸೇರಿದ್ದ ಜನರನ್ನು ಕಂಡು ಶ್ರೇಷ್ಠತೆ ಬಯಸು 
ವವರ ಸಂಖ್ಯೆ ಸಾಕಷ್ಟಿದೆ ಎಂದು ಖಚಿತವಾಯಿತು. ಬಹುಶಃ ಸಂಘಟಕರೂ 
ಇಷ್ಟೊ ೦ದು ಜನರನ್ನು ನಿರೀಕ್ಷಿಸಿರಲಿಲ್ಲ ಎನಿಸುತ್ತ ದೆ. 
' “ಒಟ್ಟಾರೆ ಹೇಳಬಹುದಾದರೆ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವಲಯಗಳಲ್ಲಿನ 
ಒಂದು ಹೊಸಾ ಎಚ್ಚರಕ್ಕೆ ಕಾರಣವಾದ ಈ ಸಮಾವೇಶ, ಈ ಎಚ್ಚರವನ್ನ ಯಾವ 
ರೀತಿ ಕಾಯ್ದು ಕೊಳ್ಳು ತ್ತದೆ ಎನ್ನುವುದು ಪ್ರಮುಖವಾದ ಅಂಶ. ಇದೊಂದು ಹೊಸ 
ಅಲೆಗೆ ಹೃದಯ ಸಂವಾದದ ಜೊತೆ ನಿಜವಾದ ಸಾಹಿತ್ಯ ವನ್ನ ಹುಡುಕುವ 
. ಚಳುವಳಿಯಾಗಬಹುದೆ ? : 


9 


ದೃಷ್ಠಿ | ಸ 
ಕಾವ್ಯದ ವೈತಿಷ್ಟ್ಯಗಳು 


ಡಾ! ಫೆ. ನಿ. ನಾರಾಯಣ್‌ 


ಕಾವ್ಯದ ಎಲ್ಲ ವೈಶಿಷ್ಟ್ಯಗೆಳನ್ನೂ ಹೇಳಲು ಅಸಾಧ್ಯ, ಕೆಲವು ಪ್ರವೇಶಾತ್ಮಕ 
ವಿಷಯಗಳನ್ನು ಇಲ್ಲಿ ಹೇಳಲು ಪ್ರಯತ್ನಿಸುವೆ ; ಕಾವ್ಯ ಒಂದು ದೊಡ್ಡ ಸಂಸ್ಥೆಯಂತೆ. 
ಇದರಲ್ಲಿ ಯಾವ ಭಾಗವನ್ನು ಕುರಿತು ಮಾತನಾಡಬೇಕು ಚಾ ಸಮಸ್ಯೆ: 
ಕಾರಣ ಕಾವ್ಯ ದ ದೀರ್ಫ್ಥವಾದ ಮತ್ತು ವಿಶಾಲವಾದ ವ್ಯಾಪಿ ಶ್ರಿ 

ಮೇಲೆ ಹೇಳಿದಂತೆ ಕಾವ್ಯ ಒಂದು ಸ ಸಂಸೆ ಯಂತಾದ್ದ ಕಡಿ ಅದರ ವ್ಯಾಪ್ತಿ ಯಲ್ಲಿ 
ಬರುವ ಎಲ್ಲ ಸಂಗತಿಗಳನ್ನೊ ಅಥವಾ ಕವಿತೆಯ ಶ್ರ ಷ್ಠ ಎನ್ನಿಸುವ ಲಂಕ 
ಎನು ವುದು ಪ ್ರಶ್ಲಿಯಾಗುತ್ತೆ. ಉದಾ : ಬೆಳಕು ಬಂದುದರ "ಆದು ಹಲವು ಬಣ್ಣ 
ಗಳಿಂದ ಕೂಡಿದ್ದು. ಆದರೆ ಅದರ ಕ್ರಿಯೆಯ ಬಗ್ಗೆಯೋ ಅಥವಾ ಅದರ ಅಂತರಂಗ 
ದಲ್ಲಿ ಅಡಕವಾಗಿರುವ ವೈಶಿಷ್ಟ್ಯ, ವೈವಿಧ್ಯ, ವ್ಯತ್ಯಾಸಗಳ ಬಗ್ಗೆ ಮಾತನಾಡುತ್ತವೆಯೇ 
ಎನು ವುದು ಮುಖ್ಯ. 

ಇಲ್ಲಿ ಬರೀ ಮೇಲುನೋಟದ ಪ್ರ ವೇಶಾತ್ಮ ಕ ವಿಶ್ಲೆ ೇಷಣೆಗೆ ನನ್ನನ್ನು ನಾನು 
ಸೀಮಿತಗೊಳಿಸಿಕೊಳ್ಳುವೆ, ಕಾವ್ಯ ಅಥವಾ ಕವಿತೆ "ಎಂದರೆ ನಮಗೆದುರಾಗುವ ಪ್ರಶ್ನೆ 
"ಹಾಗೆಂದರೇನು ? ಎನು ವುದು. 

ಕವಿತೆ ಎಂದರೆ ರಚನೆಯ ಮೇಲುನೋಟಕ್ಕೆ ಕೆಲವು ತೋರಿಕೆಯ ಲಕ್ಷಣಗಳನ್ನ 
ಹೊಂದಿ, ಅಂದರೆ ವಿನ್ಮಾ ಸದಲ್ಲಿ, ಗಾತ್ರ ದಲ್ಲಿ ಛಂದೋಬದ್ಧವಾಗಿ ಗೇಯತೆ 


ಹೊಂದಿದ್ದರೆ, ಭಾಷೆಯ ಬಳಕೆಯನ್ನ ಹಾಗೂ ಲಯ ಇವುಗಳನ್ನ ನೋಡಿ ಕವಿತೆ 


ಎನ್ನುತ್ತಾರೆ. ಗದ್ಯಕ್ಕಿಂತ ವಿಶಿಷ್ಟವಾಗಿ ಭಾಷೆ ಬಳಕೆಯಾಗುವ ರೀತಿಯಿಂದ ಬೇರೆ 


ಯಾಗಿ ಕಾಣುವ ಹೊರ ವಿನ್ಯಾಸದಿಂದ ಕವಿತೆಯನ್ನ ಗುರುತಿಸಬಹುದು. ಆದರೆ ಇದು : 


"ಯಾವುದೂ ಕವಿತೆಯನ್ನು ಅಥ್ಯ ೯ಸಲಾರವು. 
ಹಾಗಾದರೆ ಕವಿತೆಯ ಯಥಾರ್ಥವಾದ ಲಕ್ಷಣಗಳನ್ನು ಕಾಣಲು ಪ್ರಯತ್ನಿ 
ಸೋಣ, ಯಾವ ಲಕ್ಷಣಗಳಿಂದ ಕವಿತೆ ಓದುಗರನ್ನ ಸೆಳೆಯುತ್ತ ದೆ? ಇದ ಸಾರ 


೨: | 
(Essence) ಯಾವುದು ? ಮತ್ತು ಉಳಿದ ಪ್ರಕಾರಗಳಿಂತ ಇದು ಹೇಗೆ: ಭಿನ್ನ 
ಎಂದು ತಿಳಿಯುವ. i 
ಮೂಲತಃ ಕವಿತೆ ಒಂದು ರಚನೆ, ಒಂದು ವ್ಯವಸ್ಥೆ ಹಾಗೂ ಪರಿಕರಗಳನ್ನ ಅದು 
ಒಳಗೊಂಡಿರುತ್ತದೆ. ಈ ಪರಿಕರ ಮೂಲಭೂತವಾಗಿ ಭಾಷೆಯಾಗುತ್ತದೆ. ರಚನೆ 
ಹಲವಾರು ಬಗೆಯಲ್ಲಿ ಆಗುತ್ತದೆ. ಅದರಲ್ಲಿ ಏಕಮುಖ ರಚನೆ ಹಾಗೂ ವೃ ತ್ತಿಯ. 
ರಚನೆ, ಈ ಎರಡೂ ಬಗೆಯದ್ದ ಲ್ಪ ಕವಿತೆ. ಮೇಲೆ ಹೇಳಿದಂತೆ ಕವಿತೆ ಮೂಲತಃ ರಚನೆ. 


ಹಾಗೂ ವ್ಯವಸ್ಥೆ. ಅದಕ್ಕೆ ಬಳಸಿರುವ ಪರಿಕರ ಭಾಷೆಯನ್ನೇ ಒಳಗೊಂಡು: ಅದು, 


ಏಕಕಾಲಕ್ಕೆ ಕ ಅನೇಕ ಸ ಸಂಗತಿಗಳನ್ನು ಒಳಗೊಂಡಿರುತ್ತದೆ. 

| ಇದನ್ನ ಒಂದು ಪ್ರವಚನಕ್ಕೆ ಹೋಲಿಸಬಹುದು (Discussion) 
ವ್ಯವಸ್ಥೆಯ ಬಗ್ಗೆ ಹೇಳುವಾಗ ಇದು ನಾಲ್ಕು ಆಯಾಮಗಳನ್ನ ಹೊಂದಿರುತ್ತ ದೇ: 
ಅದು ಹೇಳುವ ಕವಿಗೂ, ಕೇಳುವವನಿಗೂ ಇರುವ ಸಂಬಂಧ, ಹೇಳುವ ವಿಚಾರ, 
ಪರಿಸರ (೮೦೧16%0 ಹಾಗೂ ಕಾಲ ದೇಶಗಳು. ಇಲ್ಲಿ ಕವಿಗೂ ಕೇಳುವವನಿಗೂ 
ಒಂದು ವಿಶಿಷ್ಟ ಸಂಬಂಧವೇರ್ಪಡುತ್ತದೆ. ಇದು ಬರೀ ಬೌದ್ಧಿ ಕವಲ್ಲ. ಅನುಭವದ 


ಏಂದ್ರಿಕ ಮಾನಸಿಕ ಯಾವುದು ಬೇಕಾದರೂ ಆಗಬಹುದು. ಕವಿಯ ಯಾವ 


ಅನುಭವವೂ ಶಾಬ್ದಿ ಕವಾದುದಲ್ಲ, ಇದನ್ನ ವ್ಯಕ್ತ ಪಡಿಸುವಾಗ ಕವಿ ಶಾಬ್ದಿ ಕವಾಗಿ 


ವ್ಯಕ್ತ ಪಡಿಸುತ್ತಾನೆ. ಕೇಳುಗನಲ್ಲಿ ಅನುಭವವನ್ನು ಪುನರ್‌ ನಿರ್ಮಿಸುವುದರಲ್ಲಿ 


ಪರಿಣಾಮವನ್ನು ೦ಟುಮಾಡುತ್ತಾನೋ ಅವನು ನಿಜವಾದ ಕವಿ. > 

ಕವಿತೆ ಕೂಡಾ ಒಂದು. ವ್ಯ ವಸ್ಥೆ ಯಾದ ಕಾರಣ, ಅದಕ್ಕೆ ಹೊರಪರಿಸರ 
ಇರುವುದಿಲ್ಲ (೦೮10೦1 Ca 'ಕವಿತೆಯಲ್ಲೇ ಪರಿಸರ ನಿರ್ಮಾಣವಾಗಿರುತ್ತೆ. 
ಯಾವುದೇ ಕವಿತೆಯನ್ನ ನಾವು ಹತ್ತನೇ ಸಾಲಿನಿಂದ ಓದಲು ಸಾಧ್ಯವಿಲ್ಲ. ಅಂದರೆ 


- ಒಂದು ಕವಿತೆಯನ್ನ ಜಾ ಕ್ರ ಮಬದ್ಧ ತೆ ಇರುತ್ತದೆ. ಆದರೆ ಅದರ ಸಂವಹನದಲ್ಲಿ 


ಈ ಕ್ರ ಮಬದ್ಧ ತೆ ಇರುವುದಿಲ್ಲ. 

ಕವಿಯಲ್ಲಿ ಅನುಭವ ಪುನರ್‌ ನಿರ್ಮಾಣವಾಗುವುದಕ್ಕೂ ವ್ಯಕ್ತಿ-ವ್ಯಕ್ತಿಯಲ್ಲಿ 
ಆಗುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಕವಿ ಅನುಭವವನ್ನು ಮತ್ತೆ ನಿರ್ಮಿಸುವಾಗ 
ಅನುಭವ ಮತ್ತು ಅದರ ಪರಿಣಾಮ ಎರಡನ್ನೂ ಬೆರೆಸಿ ಕವಿತೆಯಲ್ಲಿ ಮುಂದಿಡುತ್ತಾನೆ. 


ಈ ಅನುಭವಗಳಿಗೆ ಕಾಲ ದೇಶ ಇವುಗಳ ಬದ್ಧತೆ ಇರುತ್ತದೆ. ಬೇಂದ್ರೆ ಕುವೆಂಪುರವರ 


ಕವನಗಳು ಇಂದಿಗೂ ಓದುತ್ತೇವೆ. ಕಾರಣ ಅದರ ಪರಿಣಾಮ. ಕವಿತೆಗೆ ಪರಿಸರ : 
ಬೇಕಿಲ್ಲ. ಅದು ಕಾಲ ದೇಶ ಇವುಗಳಿಂದ ಮುಕ್ತ. 

ಅನುಭವ ಕಾಲ, ದೇಶಮಾನಗಳ ಬದ್ಧ ತೆಯನ್ನು ಒಡು ಇರದೆ ಇಂದಿಗೂ 
ಎಲ್ಲ ಕವಿತೆಗಳನ್ನ. ಓದಲು ಸಾಧ್ಯ.. ಯಾವುದು ಈಃ ಬದ್ಧತೆಯನ್ನು - ಒಡೆಯಲು 


ಅಸಾಧ್ಯವೋ ಅದು ಕವಿತೆಯಾಗಲು ಅಸಮರ್ಥವಾಗುತ್ತದೆ.. ಕವಿತೆಯಲ್ಲಿ ಅನುಭವದ 


6 he 
ಪ್ರಕ್ರಿಯೆ, ಪ್ರತಿಕೃತಿ ಮುಂತಾದುವನ್ನ ಏಕಕಾಲದಲ್ಲಿ ತಂದುಕೊಡುವಂತೆ ಇರಬೇಕು. 
ಭಾಷಿಕವಾಗಿ ಅದು ಆಗಿಹೋದ ಸಂಗತಿಯಲ್ಲ ಆಗುತ್ತಿರುವ ಸಂಗತಿ. ಕವಿತೆ` ಕವಿ 
ಓದುವಾಗ ಆಗುತ್ತದೆ. ಇದು ಅನುಭವದ ಮರುಸೃಷ್ಠಿ ಸ ಈ ಸೃಷ್ಠಿ ಗೆ ಬೇಕಾದ 
ಸಾಮಗ್ರಿ ಮಾತ್ರ ಕವಿತೆ. ಈ ಪ್ರಕ್ರಿಯೆಗೆ ಕವಿತೆ ನಮಗೊದಗಿಸುವುದು ಬರೀ 
ಚೋದಕಗಳನು ಮಾತ್ರ ಅದು "ಅತ್ತೆ "ಜಿಸುತ್ತದೆ (stimulates) ಶೆ ್ರೇಷ 
ಉತ್ತ ಮ ಕವಿತೆಗಳು. ಸದಾ ಕಾಲ ಜಾರಿಯಲ್ಲಿರುತ್ತ ದೆ ಹಾಗೂ ವಿವಾದಕ್ಕೊ ಜಿ 
ವುದು ಇದರಿಂದಲೇ. 

ಕವಿತೆಗೆ ಪರ್ಯಾಯ ಇಲ್ಲ. ಅದು ನಮ್ಮಲ್ಲಿ ಆಗಬೇಕು. ಕವಿತೆಗೆ ಅರ್ಥವ್ಯಾಖ್ಯಾನ 
ಏನೂ ಇಲ್ಲ. ಇದು ಸಜಾಗರೂಕತೆಯ ಸ್ಥಿತಿ ಇದು ನಮ್ಮಲ್ಲಿಯೇ ಆಗಬೇಕು. 
ವ್ಯ ವಸ್ಥೆ ಯೇ ಒಂದು ಕ್ರಿಯೆ. ಪ್ರ ತಿಯೊಬ್ಬ ರೂ ಅದರೊಳಗೂ ಹೊರಗೂ ಇರುವ 
ಹಾಗೆ ಕವಿತೆಗೂ ಇರುತ್ತ ದೆ. ಈ ವ್ಯ ವಸೆ ಬೆಳೆಯುತ್ತಾ ಭಿನ್ನ ಅರ್ಥಗಳನ್ನ ಕೊಡದೇ 
ಹೋದರೆ ಕಾಲಾನುಕಾಲಕ್ಕೆ ಅದನ್ನು ಥೆ ್ಸೈಸಿಕೊಳ್ಳಲು ಆಗುವುದಿಲ್ಲ ವ್ಯವಸ್ಥೆ 
ಜೀವಂತವಾಗಿದ್ದರೆ ಕವಿತೆ" ಮಿಡಿದು ತುಡಿಯುವುದು ಇಲ್ಲವಾದರೆ ಇದನ್ನು 
ಅರ್ಥೈಸಲು ಆಗುವುದಿಲ್ಲ. 

ಇತರ ಕಲೆಗಳಿಗಿಂತಾ ಕವಿತೆ ಹೇಗೆ ಭಿನ್ನ ಎನ್ನುವುದು ಯೋಚಿಸಿದಾಗ, 
ಮೂಲತಃ ಚಿತ್ರ, ಶಿಲ್ಪ, ಸಂಗೀತ ಹಾಗು ನೃತ್ಯಕಲೆಗಳನ್ನು ಗಮನದಲ್ಲಿರಿಸಿಕೊಂಡು 
ಯೋಚಿಸಿದಾಗ ಇವೆಲ್ಲದಕ್ಕೂ ಒಂದು ನಿರ್ದಿಷ್ಟ ಮಾಧ್ಯಮಗಳಿವೆ. ವರ್ಣ, ಮನನ 
ಶೀಲ ಘನವಸ್ತು; ನಾದ, ಲಯ ಮತ್ತು ಆಂಗೀಕ ಇವು ಕ್ರಮವಾಗಿ ಮಾಧ್ಯ ಮಗಳಾಗು 
ತ್ತವೆ, ಇಲ್ಲಿ ಚಿತ್ರಕಲೆ ನೃತ್ಯ ಸಂಗೀತಗಳ ಮಾಧ್ಯಮಗಳು ಪ್ರಾಥಮಿಕವಾಗಿರುತ್ತದೆ. 
ಆದರೆ ಕವಿತೆ ಇವೆಲ್ಲದಕ್ಕೂ ಹೊರತಾದ್ದು. ಹಾಗೇ ಕವಿತೆಗೆ ಭಾಷೆ ಮಾಧ್ಯಮ. ಈ 
ಮಾಧ್ಯಮಗಳನ್ನ ಬಳಸುವ ಕ್ರಮಕ್ಕೂ ಕವಿತೆಯ ಮಾಧ್ಯ ಮ ಬಳಸುವುದಕ್ಕೂ 
ಮೂಲತಃ ವ್ಯತ್ಕಾ ಸವಿರುತ್ತವೆ, ಕವಿತೆಯಲ್ಲಿ ಬಳಸುವ ಮಾಧ್ಯ ಮವಾದ ಭಾಷೆ 
ಪ್ರಧಾನವಾದ ವಾಚಾ ರ್ಥ ಇದ್ದೆ € ಇರುತ್ತದೆ. ಇದನ್ನ ಗೃಹಿಸ ಲೇಬೇಕು. ಹಾಗೇ 
ಕವಿತ ವಾಚ್ಛಾ ರ್ಥಕ್ಕ ಪ್ಪ ಸೀಮಿತವಲ್ಲ. ಇದನ್ನ ಮಾರಿ ಅಥ ೯ಸಿಕೊಳ್ಳು ತ್ತೇವೆ. 
ವಾಚಾ ರ್ಥದ' ಗ್ರ ಹಿಸುವಿಕೆ ಹಾಗೂ ಬಿಡುವಿಕೆ ನಮ ನ್ನ್ನ ಬೇಹಾಂಡು ರೀತಿಯಲ್ಲಿ 
ಅಥೈ ೯ಸಿಕೊಳು ವುದಕ್ಕೆ ಅನುವು ಮಾಡಿಕೊಡುತ್ತದೆ. "ಇವೆರಡರಲ್ಲಿ ಗತಿ (ತರ್ಕ) ಕೆಲಸ 
ಮಾಡುತ್ತ ದೆ. "ಕವಿತೆಯಲ್ಲಿ ಅರ್ಥವನ್ನು ಹುಡುಕುವುದು ವ ರ್ಥ, ಕವಿತೆಗೆ ವ್ಯಾಖ್ಯಾ ನ 
ಸಾಧ್ಯ ಪ್ರತಿಯೊಂದು ಕವಿತೆ ಹೊಸದೂ ಹೌದು, ಹಳೆಯದೂ ಹೌದು. 


| (ದಿನಾಂಕ 10-6-88 ರಂದು “ಸುಚಯ'ದ ಕಾವ್ಯ ಕಮ್ಮಟದಲ್ಲಿ ಮಾಡಿದ 
ಮಾಡಿದ ಭಾಷಣದ ವರದಿ) ಜಟ 


| ಮ ಗು ಬ ಕ್‌ ಡಾ ಸ A ಇ (೫ನ 
Sn ತ ಜು ಯಸ ಬ್ಯ 
್ನ ಗೆ w ಇ ಬ ಕಾ bad 


ತೀ, ನಂ. ಶ್ರೀ. ಅವರ “ಕಾವ್ಯವಿಸಾಮಾಂಸೆ' 


ರಾಜೀವಸಖ 


ಹೊಸಗನ್ನಡ ಉದಯದಲ್ಲಿ ಕನ್ನಡಕ್ಕಾಗಿ ಕೆಲಸಮಾಡಿದ ಟಿ. ಎಸ್‌, ವೆಂಕಣ್ಣಯ್ಯ 


' ಬಿ.ಎಂ.ಶ್ರೀ. ಮುಂತಾದವರು ಬರೆದದ್ದು ತುಂಬಾ ಕಡಿಮೆಯೇ... ಆದರೆ ಅವರ 
ವಿದ್ವತ್ತು, ವಿವೇಚನಾ ಶಕ್ತಿ, ಕನ್ನಡವನ್ನು ಬೆಳೆಸುವಲ್ಲಿ ಅವರು ಮಾಡಿದ ಕೆಲಸ 
ವರೂ ಮೆಚ್ಚುವಂತೆಹದು. ಮಾಸ್ತಿ, ಡಿ.ವಿ.ಜಿ. ಮುಂತಾದವರನ್ನು "ಸಾಹಿತ್ಯ 
' ಗರಡಿ'ಯಲ್ಲಿ ಪಳೆಗಿಸುವಲ್ಲಿ ಮಾಡಿದ ಕೆಲಸವೂ ಅಷ್ಟೇ ಸ್ತುತ್ಕಾರ್ಹವಾದುದು. 


ಶೀ.ನೆಂ.ಪ್ರಿ ೇಕಂಠಯ್ಯ ಜನಿಸಿದ್ದು ಫವೆಂಬರ್‌ 26. 1906 ರಂದು, ಮುಂದೆ 


4 ಆದರ್ಶ ಅಧ್ಯಾಪಕರಾಗಿ, ಭಾಷಾ ವಿಜ್ಞಾನದ ಅಧ್ಯಯನಕ್ಕೆ ಅಡಿಪಾಯ ಹಾಕಿ 
 ದವರಾಗಿ ಕೆಲಸ ಮಾಡಿದ್ದಾರೆ. 1932ರಲ್ಲಿ ಪ್ರಕಟವಾದ “ಒಲುಮೆ' ಕನ್ನಡ 


ಸಾಹಿತ್ಯದಲ್ಲಿನ ಮೊದಲನೇ, ಪ್ರೆ "ಮಗೀತೆಗಳ ಸಂಕಲನ, "ನಂಬಿಯಣ್ಣನ ರಗಳೆ ಮತ್ತು 
"ಗದಾಯುದ್ದ ಸಂಗ್ರಹ” ಇತರೆ ಅತ್ಯುತ್ತಮ ಗ್ರಂಥ ಸಂಪಾದನೆಯಾದರೆ, "ನೆಂಟರು" 
ಲಲಿತ ಪ್ರಬಂಧಗಳ ಸಂಕಲನ "ಕಾವ್ಯ ಸಮೀಕ್ಷೆ' ಹಾಗು "ಸಮಾಲೋಕನ' ಕಾವ್ಕಾನುಭವ 
ಇವು ಸಂಶೋಧನೆ ಹಾಗು ವಿಮರ್ಶಾ ಲೇಖನಗಳ ಸಂಕಲನ. 

“ಭಾರತೀಯ ಕಾವ್ಯ ಮಾಮಾಂಸೆ' ಕನ್ನಡದ ಮೇರು ಕೃತಿ, ಹಾಗೆಯೇ 
ಶ್ರೀಕಂಠಯ್ಯ ನವರ ವಿದ್ವತ್ತು , ಪ್ರತಿಭೆಗೆ ಒಡಿದ ಕೈಗನ್ನಡಿ. 1953ರಲ್ಲಿ ಮೊದಲ 
ಬಾರಿಗೆ ಪ್ರಕಟಣೆಗೊಂಡ ಈ ಕೃತಿ, ರಸ-ಧ್ವನಿ-ಔಚಿತ್ಯ ಎಂಬ ತಿರುಳಿನಿಂದ ಕನ್ನಡ 
ಸಾಹಿತ್ಯ ಸಂದರ್ಭದಲ್ಲಿ ಹೊಸ 'ದಿಗಂತವನ್ನೆ € ತರೆಯಿತು. ಈ ಕ್ರ ತಿಯಲ್ಲಿ ಮೂರು 
ಭಾಗಗಳಿದ್ದು ಮೊದಲನೆಯದರಲ್ಲಿ ಶಾಸ್ತ್ರ ಬೆಳವಣಿಗೆಯನ್ನೂ, ಎರಡನೆಯದರಲ್ಲಿ ಕವಿ 

ಕಾವ್ಯ-ಸಹೃ ದಯರನ್ನ ಮೂರನೆಯದರಭಿ ರಸ-ಧ್ವನಿಗಳ ವಿವೇಚನೆ ಮಾಡಿದ್ದಾರೆ. 
ಶಾಸ್ತ್ರ ಕಾವ್ಯ ಗಳ ಗುರಿಯ ಬಗ್ಗೆ ಒಂದೆಡೆ “ಶಾಸ್ತ್ರದ ಉದ್ದೇಶವು ತತ್ತ 


p> ಪ್ರತಿಪಾದನೆ. ಇದು ಸತ್ಯ. ಇದು ಅಸತ್ತ ಎಂದು ಒರೆಹಚ್ಚಿ ನೋಡುವುದೇ ಇದರ 


ಕಾರ್ಯ. ಪ್ರಮಾಣಗಳನ್ನು ಹೆಜೆಹೆಜ್ಜೆಗೂ ಅವಲಂಬಿಸಬೇಕು. ಹೀಗೆ ಶಾಸ್ತ್ರದಿಂದ 
ತಿಳಿಯುವ ವಿಷಯವು ಸರಿಯೆನಿಸಬೇಕಾದರೆ. ತನ್ನಿಂದ ಹೊರಗಿರುವ ಪ್ರಮಾಣಗಳ 
ಪರೀಕ್ಷೆಗೆ ಒಳಪಡಿಸಬೇಕು. ಆದರೆ, ಇಲ್ಲಿ ಕಾವ್ಯದ ಬಗೆಯೇ ಬೇರೆ. ಕಾವ್ಯದ ಗುರಿ 


$ SC 
ತ್‌ 


ಉಂಟು, ಇಲ್ಲವಾದರೆ ಇಲ್ಲ. ಅನುಭವ ಪಡೆದವನ ಮುಂದೆ ಬೇರೊಬ್ಬ ರು ಬಂದು 
ಅದು ಇಲ್ಲವೆಂದು ಎಷ್ಟು ಯುಕ್ತಿ ಯುಕ್ತವಾಗಿ ಪ್ರತಿಪಾದನೆ ಮಾಡಿದರೂ ತನ್ನ . 
ಅನುಭವ ಮಿಥ್ಯವೆಂದು ಅವನು ಒಪ್ಪು ವುದಿಲ್ಲ. ಈ ಅನುಭವ ದೊರೆಯದಿದ್ದವನಿಗೆ 
ಯಾರೆಷ್ಟು ಶಪಥ ಮಾಡಿ ಹೇಳಿದರೂ ಅದರಲ್ಲಿ ನಂಬಿಕೆ ಹುಟ್ಟುವುದಿಲ್ಲ. ಹೀಗೆ 
' ಕಾವ್ಯಾನುಭವಕ್ಕೆ ಪ್ರಮಾಣಾಂತರದ ಹಂಗಿಲ್ಲ. ಅನುಭವವೇ ಅದರ ಸತ್ಯ. ಕಾವ್ಯದಲ್ಲಿ 
ಭರಸಾಡಿಂತಕ್ಕದ್ದು ದಿಟವೇ ಸುಳ್ಳೇ ಎಂಬುದನ್ನು ನಿರ್ಣಯಸಲು ಪ್ರ ತ್ಯಕ್ಷ 
ಅನುಮಾನಾದಿ ಪ ಶ್ರೈಮಾಣಗಳನ್ನು ಯಾರಾದರೂ ತಂದೊಡ್ಡಿ ದರೆ ಅವರು ಉಪಹಾಸಕ್ಕೆ 
ಗುರಿಯಾಗುತ್ತಾ bk ರಸಾನುಭವದೊಂದಿಗೆ. ಅದರ ಮೂಲಕವೇ ತತ್ವ ಜಾ ) ನಾದಿಗಳೂ 
ವಾಚಕನಿಗೆ ಬರಬಹುದು. ಆದರೆ ಅವೆಲ್ಲಾ ಅನುಷಂಗಿಕ ಫಲಗಳು. 'ಅವು ಬರಲಿ, 
ಬಾರದಿರಲಿ ಕಾವ್ಯತ್ತಕ್ಕೆ ಚ್ಯುತಿಯಿಲ್ಲ. 
ಶಾಸ್ತ್ರ ಕಾವ್ಯಗಳ ಬಂಡು ದಾರಿಯೂ ಬೇರೆಯಾದ ಮಾತ್ರ ಕ್ಕೆ ಶಾಸ್ತ್ರದ 
ವಸ್ತುವಿಗೆ ಕಾವ್ಯದಲ್ಲಿ ಪ್ರವೇಶವಿದೆ ಹೋಗಿಲ್ಲ. ಕಾವ್ಯಕ್ಕೆ ವಿಷಯವಾಗದ ವಸ್ತು 
ಯಾವುದುಂಟು ? ಶಾಸ್ತ್ರದ ಸಂಗತಿಗಳೂ ಇಲ್ಲಿ ಬೇಕಾದಷ್ಟು ಬರಬಹುದು. ಆದರೆ, 
ಕಾವ್ಯ ಮಂದಿರವನ್ನು ಹೊಕ್ಕ ಕೂಡಲೇ ಅವುಗಳ ಬಣ್ಣವೇ ಬದಲಾಯಿಸುತ್ತದೆ. ಅಲ್ಲಿ 
ಶುಷ್ಕವಾಗಿದ್ದುದ್ದೆಲ್ಲ ಇಲ್ಲಿ ಮನೋಹರವಾಗುತ್ತದೆ. 
(ಭಾರತೀಯ ಸಾವ್ಯ ಮಾಾಮಾಂಸೆ ಪುಟ : 104, 105) 
ಹೀಗೆ ಪುಸ್ತ ಕದ ಯಾವುದೇ ಭಾಗವನ್ನು ನೋಡಿದರೂ ಅಲ್ಲಿ ಕಾವ್ಯ 
ಮಾಮಾಂಸೆಯ ಸಮರ್ಥ ಸ ಸ್ಥೂಲ ಪರಿಚಯ ವಾಗುತ್ತ ಜಿ. 

ಈ ಕೃತಿಯ ಬರವಣಿಗೆಯ ಸೊಗಸೂ, ಸಂಶೋಧನೆಯ ತಿರುಳೂ ಸ ಸೂ ಪಜ್ಞ ತೆ 
ಯಿಂದ ಮಡುಗಟ್ಟಿ ದೆ. ಕುವೆಂಪು ಅವರು ತಮ್ಮ ಮುನ್ನು ಡಿಯಲ್ಲಿ “ಸುಸಮರ್ಥವೂ 
SE ಆಗಿರುವ ಒಂದು ಆಚಾರ್ಯ ತಿ” ಎಂದಿದ್ದಾ ರೆ. ಇಂದಿನ 
ಸಾಹಿತ್ಯ ವಲಯದ ಅವಾಂತರಗಳು ಶ್ರೇಷ್ಠತೆಯ ಬಗಗಿನ ಗೊಂದಲಗಳು ಸೂಕ್ಷ್ಮ 
SND ಹಾಗು ಪ್ರಜ್ಞಾ ವಂತೆ ಸತ್ಯದಯರನ್ನು ಕಂಗೆಡಿಸಿದೆ. ಈ ಸಂದರ್ಭ 
ದಲ್ಲಿ ಗಂಭೀರವಾದ, ಅಷ್ಟೇ ವ ಪ್ತಿಯುಳ್ಳ ಈ ಕೃತಿ “ಬೆಟ್ಟದ 
ತಪ್ಪ ಲಿನ ರುರಿಯಂತೆ.' ಸಾಹಿತಿಗಳೆಂದು ಹ ವ ಕರತ ಡಾಕ ; ರೇಟು, 
ಅಧ್ಯಕ್ಷ ಕ್ಷ ಪದವಿ, ಪ್ರಶಸ್ತಿಗಾಗಿ ಮಾತೆತ್ತಲಿಲ್ಲ. ಪಂಪ ಪ್ರಶಸ್ತಿ ಪಡೆದುಕೊಂಡ 
“ಭಾರತೀಯ ಕಾವ್ಯ ಮಾಮಾಂಸೆ' ಕನ್ನಡ ಕಾವ್ಯ ಸಂದರ್ಭದ. ಮಹತ್ವದ ಕೃತಿ 
ಅವರು ಒಂದೆಡೆ ಹೇಳಿರುವ ಮಾತು ಇಂದಿನ ಯಸವ ಬರಹಗಾರರಿಗೆ ಆದರ್ಶಪ್ಪಾ ಯ, 
“ನನಗೆ ಒಗ್ಗುವ ಹಾದಿ ಪದ್ಯ ಕ್ಕಿಂತ ಹೆಚ್ಚಾ ಗಿ ಗದ್ಯ. ಎರಡಕ್ಕಿಂತ ಹೆಚ್ಚಾ ಗಿ ಮೌನ” 
ಎಂತಹ ಅರ್ಥಪೂರ್ಣ ಮಾತ್ತವೆ ? 


“ik ಕ 
ಸ ೬ ಹ್‌ 


ನೆನಪು : ಸಮನ 


ಎಂ. ವಿ. ಸೀ. : ಉಳಿದ ನೆನಪು 


ಡಿ. ಪಿ. ಪ್ರಹ್ಲಾದ್‌ 


ಯಾವುದೇ ವ್ಯಕ್ತಿ ನಮ್ಮಂದ ದೂರವಾದಾಗ ಅವರ ಜೊತೆಗಿನ ನಮ್ಮ 
ಅನುಭವಗಳು ಒಂದು ರೀತಿಯ ಎಶಿಷ್ಟತೆ ಪಡೆಯುತ್ತದೆ. ಒಮ್ಮೊಮ್ಮೆ ಅವರನ್ನ 
ಅತಿಯಾಗಿ ಹೊಗಳುವ ಅಥವಾ ಗುಣಗಾನ ಮಾಡುವ ಕೆಲಸವೂ ಆಗಿಬಿಡುತ್ತದೆ. 
ನಮ್ಮ ನಡುವಿನ ಹಿರಿಯರಾಗಿದ್ದ ಪ್ರೊ॥ ಎಂ. ವಿ. ಸೀ. ಈಚೆಗೆ ನಿಧನರಾದಾಗ 
ಅನ್ನಿಸಿದ್ದು ; ಬೆಂಗಳೂರಿನ ಗವೀಪುರದಲ್ಲಿದ್ದ ಮಾಸ್ತಿಯವರ ನಂತರ ಅವರದ್ದೇ 
ರೀತಿಯ ಜೀವನ ಶೈಲಿ ನಂಬಿಕೆಗಳ ಮತ್ತೊಂದು ಹಿರಿಯ ಜೀವ ಮರೆಯಾಯ್ತು 
ಎಂದು. ಯಾರಾದರೂ ನಮ್ಮ ನಡುವೆಯೇ ಇದ್ದಲ್ಲಿ ಅವರ ವಿಶಿಷ್ಟತೆ, ಹಿರಿತನಗಳು 
ನಮ್ಮ ಗೋಚರಕ್ಕೇ ಬರುವುದಿಲ್ಲ. ಅವರನ್ನ ನಾವು ಕಳಕೊಂಡಾಗ ಒಮ್ಮೆಲೆ ಅವರ 
ಜೀವನ ನಮ್ಮದರ ಜೊತೆ ನಡೆಸಿದ ಸಂಪರ್ಕ ಸಂಬಂಧಗಳು ನೆನಪಿಗೆ ಬರುತ್ತದೆ. 

ಎಂ. ವಿ. ಸೀ. ನಮ್ಮ ನಡುವೆ ಇದ್ದ ಮುಗ್ಧ ಜೀವನದ, ತಾವು ನಂಬಿದ 
ಮೌಲ್ಯಗಳನ್ನ ಎಂದೂ ಪ್ರಶ್ನಿಸದೆ ಹೃದಯವಂತಿಕೆಯ ಜೊತೆ 'ಬದುಕಿದ್ದವರು. 
ಸಾಹಿತ್ಯದ ಬಗೆಗಿನ ಬರೀ ಮಾತಾಡುವ ಅನೇಕರಿಗೆ ಸಂಗತರಾಗಿ ಕಾಣದಿದ್ದರೂ, 
ಅವರು ೦೪೬ 6೩೬೦6 ಎನಿಸಿದರೂ, ಅವರ ಶ್ರ ದೈ ತುಂಬಿದ ಸಾಹಿತ್ಯದ ಕೆಲಸ ಬಹಳ 
ದಿನ ಬದುಕುವಂಥಾದ್ದು. 

ನಮ್ಮ ಗುಂಪಿಗೆ ಅವರ ಪರಿಚಯ ಕೆಲವೇ ವರ್ಷಗಳ ಕೆಳಗಾಗಿದ್ದರೂ, ಅವರ 
ಜೊತೆಗಿನ ಒಡನಾಟ ಅನೇಕ ಉತ್ತಮ ಅನುಭವಗಳಿಗೆ ದಾರಿಯಾಗಿತ್ತು. ಆಗಿನ್ನೂ 
ಸಂಚಯದ ಆರಂಭದ ದಿನಗಳು. ನಾವುಗಳು ಅವರಿಗೆ ಪರಿಚಯವಾದದ್ದೇ ಡಿ.ವಿ.ಜಿ. 
ಯವರ [೦111೩16 ಗೋಖಲೆ ಸಂಸ್ಥೆಗೆ ಬರೆದುಕೊಡುವ ಮೂಲಕ, ನಂತರ 
ಪ್ರತಿಷ್ಠಾನದ ಕೆಲವು ಪುಸ್ತಕಗಳಿಗೆ ಮುಖಪುಟ ಎನ್ಯಾಸಮಾಡಿಕೊಡುತ್ತಿ ದ್ದ ಗೆಳೆಯ 
ರವಿ, ಅವರ ಇಳಿ ವಯಸ್ಸಿನಲ್ಲೂ ತಮ್ಮ ಪುಸ್ತಕವೊಂದಕ್ಕೆ ತಾವೇ ಮುಖಪುಟ 
| ರಚಿಸಿದ್ದರು. "ಸಂಚಯ'ದ ಮೊದಲನೆಯ ಮುದ್ರಿತ ಸಂಚಿಕೆಗೆ ಅವರ ಸಂದರ್ಶನ 


10 
ಕೊಡಲು ಕೇಳಿದಾಗ ಇತರರ ಹಾಗೆ ಜಂಭ ಮಾಡದೆ ಒಪ್ಪಿ ಕೊಂಡು ನಮ್ಮ ಜೊತೆಗೆ 


ಮುಕ್ತ ವಾಗಿ ಬೆರೆತಿದ್ದರು. ಆವತ್ತು ತಮ್ಮ ಬಾಲ್ಯದ ಸಂಗೀತದ ಗೀಳಿನ ಬಗ್ಗೆ, 


ಚಿತ್ರಕಲೆ ಕಲಿತದ್ದು, ಕಲಾವಿದ ವೆಂಕಟಪ್ಪನವರ ಶಿಷ್ಕರಾದದ್ದು, ನಂತರ ಇವರಿಗೆ 
ಮದುವೆಯಾಗಿದ್ದ ವಿಷಯ ತಿಳಿದು ಅವರು ಇವರ ಶಿಷ್ಯತ್ವ ನಿರಾಕರಿಸಿದ್ದು, ಈಗಲೂ 
ತಾನು ಬ್ರಷ್‌ ಹಿಡಿದು ಬರೆಯಬಲ್ಲೆ ಎನ್ನುವಾಗಿನ ಅವರ ಉತ್ಸುಕತೆ ನೆನಪಾಗು 
ವಂಥಾದ್ದು, ಸುರುಟಿಕೊಂಡಿದ್ದ ಬೆರಳುಗಳಿಂದ ಅವರು ಬರೆಯುತ್ತಿ ದ್ವದ್ದನ್ನ, 


ವಿಸ್ಮಯದಿಂದ ನೋಡುತ್ತಿದ್ದೆ. ಕುಳ್ಳಗಿನ ಗುಬ್ಬಚ್ಚಿಯ ನೆನಪಾಗುವ ಅವರ ದೇಹ 


ದಲ್ಲಿ ವಿಶಾಲ ಮನಸ್ಸು ನಿರಂತರವಾದ ಚೈತನ್ಯಗಳು ಹರಿಯುತ್ತಿದ್ದದ್ದು ಕಾಣುತ್ತಿತ್ತು. 
ಅವರ ಸಂದರ್ಶನದಲ್ಲಿ ಅವರ ನೆನಪುಗಳನ್ನ ಅನುಭವಗಳನ್ನ ಹೇಳಿಕೊಳ್ಳು ವ ಭರದಲ್ಲಿ 
ಅದೊಂದು ಹರಟೆಯಾಯ್ತು. ಕೇ ಳಬೇಕೆಂದುಕೊಂಡಿದ್ದ ಪ್ರಶ್ನೆಗಳ ಹಾಗೇ 
ಉಳಿದಿತ್ತು ಮತ್ತೆ ಅವರನ್ನ ಚರ್ಚೆಯ ಜಾಡಿಗೆಳೆಯಲು ಬಲು ಪ್ರಯಾಸಪಟ್ಟಿ ದ್ದೆ. 


ನಾಡು ನುಡಿಗಳ ಬಗೆಗಿನ ಅವರ ಎಚ್ಚರ ಕಾಳಜಿಗಳು ಅವರ ಎಶಿಷ್ಟತೆ. ಸದಾ 
ಅನಾರೋಗ್ಯ ಅವರನ್ನ ಕಾಡಿದ್ದರೂ ಅವರ ಚಟುವಟಿಕೆ-ಶ್ರ ದ್ದೆ ತುಂಬಿದ ಬದುಕು 
ಇವತ್ತಿನ ಪರಿಸರದಲ್ಲಿ ವಿರಳವಾದದ್ದು. ಅದೊಂದು ಚೈತನ್ಯದ ಯಾನ. ಹತ್ತುವರ್ಷ 
ತುಂಬಿದ ಅವರ ಕನಸಿನ ಕೂಸು ಬಿ.ಎಂ.ಶ್ರೀ. ಪ್ರತಿಷ್ಠಾನ... ಅನೇಕ ಅರ್ಥಪೂರ್ಣ 
ಕೆಲಸಗಳಲ್ಲಿ ತೊಡಗಿದೆ. ಈ ವರ್ಷ 80 ತುಂಬಿದ ಎಂ.ವಿ.ಸೀ.ಯವರಿಗೆ ಅಭಿನಂದನಾ 
ಸಮಿತಿಯೊಂದು ರೂಪುಗೊಂಡಿತ್ತು . ಆದರೆ ಈಗ ನಾವು ಅಭಿನಂದಿಸಬಹುದಾದದ್ದು 
ಅವರ ನೆನಪು ಕಾರ್ಯಗಳನ್ನು ಮಾತ್ರ. 


ಹಿರಿಯರು ಹೇಳಿದ ಮಾತೂ ಇರಲಿ, ನಾವೂ ವಿಚಾರ ಮಾಡೋಣ. 
ತಿಳಿದುಕೊಳ್ಳೋಣ, ತಿಳಿದು ನಡೆಯೋಣ ಎನ್ನುವುದು ಪುನರುಜ್ಜೀವನ. 


ಬಿ.ಎಂ. ಶ್ರೀ. 


4 ಕಾನ ಸಂಚಯ : 


| 
| 


ಕೋತಿ ಮತ್ತು ಹೇನು 


ಮರದ ಮೇಲೆರಡು ಕೋತಿ 
ಅದು ಕೆರೆದಲ್ಲಿ ಇದರ ಕ 
ಸಿಕ್ಕಿದ್ದು ನೇರ ಬಾಯಿಗೆ 


ಇ 


ಉಳಿದದು. ಇದರ ಮೆ.ಗೆ. 
ಎ ಲ 


ಇದು ಕೆರೆದಲ್ಲಿ ಅದರ ಕೈ 
ಮುಂದುವರೆದು, ಸಿಕ್ಕಿದ್ದು ಬಾಯ್ಗೆ 
ಉಳಿದದ್ದು ಅದರ ಮೈಗೆ. 


ಬೇಸರವೋ 

ಕಂಡ ತಿನಿಸು ದಕ್ಕಿಸಿಕೊಳ್ಳುವ ಆತುರವೊ 
ಛಂಗನೆ ನೆಗೆದು ಹೋದದ್ದೆ 

ಅದರ ಬಾಲದ ಜಾಡಲ್ಲಿ ಇದು. 


ಮತ್ತೆ ಕುಳಿತಲ್ಲಿ ಕೆರೆತ 
ಅಲ್ಲಿದರ ಕೈ ಮಿಡಿತ 

ಇದರ ಮೈಗೆ ಅದರ ಹೇನು 
ಅದರ ಮೈಗೆ ಇದರ ಹೇನು 
ಒಂದಷ್ಟು ಮರಿಗೂ ರವಾನೆ. 


ಹೀಗೇ 

ಈಗ ನೋಡಿಕೊಳ್ಳಿ 
ನಿಮ್ಮ ತಲೆ 

ಅಲ್ಲೂ ಹೇನು ! 


ಚೈತ್ರ ಪಲ್ಲವ 


ಮನುತಾ ಜಿ. ಸಾಗರ ಸ "ಜು 


ಬಿರುಕು ಕಂಬಗಳ ಸೀಳಿ ಬರುವ ನವ ಪಲ್ಲವ; : 
ಶಿಥಿಲ ಹಿಮಕೂಟದ ಶ್ವೇತ ಮಕುಟದಲಿ 

ಕೃಷ್ಣ ಲೋಹ ರಸರತ್ನ ಹೆಪ್ಪು ಗಟ್ಟೆ ಹೊಳೆದಾಗ 
ಕುಹೂ$8 ಕುಹೊ ವಿಗೊಂದು ಪ್ರಯತ್ನ 
ಬಿರುಕುಗಳ ದಾಟಿ, ಹೊತ್ತಿ ಉರಿದು, 

ಮಸುಕು ಕಂಗಳಲಿ ಪ್ರಜ್ಞಲಿಸು ಬಾ! 

ಗುಡ್ಡದ ಗುಡಿಸಲ ತಡಿ-ಚಾಪೆ, ಹಾಳೆ-ಹೊಚ್ಚು ಗಳ 
ಹಾರಿ ಬಿಟ್ಟು ಕ | 

ಸಂಜೆ ಸೂರ್ಯನ ಕೆಂಪಿಗೆ ಬೆಚ್ಚಗಾಗುವ ಬಯಕೆ. 


ತ್ರಸ್ತ ಭಿಕ್ಷುವಿಗೆ ಕಾವಿಯಪ್ಪುಗೆಯಲ್ಲಿ, ಕದ್ದು ಹಣಕುವ ಚೈತ್ರ- 
ಜಾಲರಿ ಮುಖದ ಸುಕ್ಕುಗಳನರಳಿಸಿ 

ಒಸಡು ಒತ್ತುತ್ತಾ ಸಿಹಿ ಸವಿಯುವ ಬಯಕೆ | 

ಪದರು ಪದರುಗಳ ಹರಿದು, ಆಳ ಕಾಡಿಗೆ ಇಳಿದು 
ಸ್ಪೋಟವಾಗಿ ಉಕ್ಕುವ ಜ್ವಾಲಾ ಮುಖಿ. ನ 


ಬಿದಿರ ಮಟಿ ಯ ತಿಕ್ಕಾಟ ಹೆತ್ತ ಕಾಳ್ಗಿಚ್ಚು 

ಕಗ್ಗತ್ತ ಲ ಕಾಡಿಗೆ ಬೆಳ್ಳಂಬೆಳಕು. 

ಮೋಡದ್ದೊದಿಕೆಯ ಹಿಂದೆ ಗುಡುಗುಗಳ ಗೊಣಗಾಟ. 
ಸಿಡಿಲ ಮಡಿಲನು ಹರಿದು ಮಿಂಚುತ್ತ, Ne 
ಮಳೆ ಬಂತು ! ಮಳೆ ಬಂತು ! ಸು ಇದಂ 


ಷ್‌ 


``? ಕೆಂಪು; ಹಸಿರು, ಹಳದಿಯಾಗಿ 77೧ರ ದಂ ೧ರ” 
ಸದಾ ಚಿಗುರುವ ನಿತ್ಯ ಚೈತ್ರ 
ಎಲ್ಲೆಲ್ಲೂ ಅಳತೆಗೋಲನು ವಿರಿ 
ದಿಗಂತದೆತ್ತ ರಕ್ಕೆ ಹಾಡುವ ಅದೇ ಹಾಡು, . 
ಅದೇ ಪಲ್ಲವಿ, ಅದೇ ರಾಗ, ಅದೇ ತಾಳ,.., 
ಎಲ್ಲ ಅದೇ !.,,, ಅದೇ ! ! 


ಬದಲಾಗದ "ನಾನು" ಹಿಂದೆ, ಮುಂದೆ ಎಲ್ಲೆಲ್ಲೂ 

ಕೈ ಚಾಚಿದಷ್ಟೂ ದೂರ.... ಅನಂತ. 

ತ ವರ್ತಮಾನಗಳಲ್ಲಿ ವರ್ತಮಾನವಾಗುವ 

ನಿತ್ಯ ಚೈತ್ರ ಪಲ್ಲವ, | \ 


...ಆದರವಿರದ ಕದವಿರದ ಹೆಸರಿರದ ಇನ್ನೊಂದು ಮನೆಗೆ 
ಹೊಸತು ಹಳೆಯೆದು ಎಲ್ಲ ಯಾತ್ರೆ ಹೊರಟಿದ್ದೇವೆ 

ಅಲ್ಲಿ ತಡೆಯುವರಿಲ್ಲ 

ಒಳಗೆ ಕರೆಯುವರಿಲ್ಲ 

ಇನ್ನೊಂದು ಮನೆಯಿಲ್ಲ 

ಹೊರ ಮನೆಯ ನೆರಳಿಲ್ಲ 

ಹೋದವರು ಹಿಂತಿರುಗಿ ಬರಲು ಹಾದಿಗಳಿಲ್ಲ! 

ಅದೇ ಕಡೆಯ ಮನೆ! 

ಬಾಂದಳದ ತಾರೆಗಳ ಓರೆಗಣ್ಣಿನ ಕೆಳಗೆ 

ಆಗಾಗ ಬೀಸುವುದು ಬಯಲ ಗಾಳಿ ' 


ಹೆ, ಎಸ್‌. ನೆ, 
(ಮನೆಯಿಂದ ಮನೆಗೆ) 


ಹೂವಾಡಗಿತ್ತಿ 


ಸಿ. ಎಸ್‌, ಸನಿತ 


ಯತು ಮುಗಿದ ಗಿಡದ 
ಬಿಡಿ ಕನಸುಗಳ ಆಯ್ದು 
ತಂದು ಜೋಡಿಸಿ 

ಮಾಲೆ ಕಟ್ಟುವ ಮೂ ತೆ 


ಈ 

ಹಲಗೆ ಮೇಲೆ ಮಾಲೆ 
ಇಟ್ಟೂ 

ನಾಜೂಕು 

ಚಲಿಸುವ ಬೆರಳು 

ಇಪ್ಪತ್ತರ ಹರಳು. 


ಬಂದವರ ಬಯಕೆ ಏನುಂಟೊ 
ನೆದರಿಲ್ಲ ಕೊಂಚ 

ಕಟ್ಟುವುದಷ್ಟೆ ಕಾಯಕವಾದಂತೆ 
ಕನಸುಗಳ ಹಿನ್ನೆಲೆಗೆ. 


ಸಂಜೆ ದುಡಿಮೆಯ ಫಲ 

ಕೊಟ ಷ್ಟು ಪರಮಾತ್ಮ 

ತೃಪ್ತ ನಗೆಯಲಿ ಮೈಯ 
ನರನರದಲ್ಲಿ ಪರಿಮಳದ ಸಂಚು. 


ಅರಳು ಹೂಗಳ ನಾಯ್ಡು 
ಮೊಗ್ಗು ನಾಳೆಗೆ ಎಂದು 
ದೀಪವ ಮುಡಿಸಿ 

ಮನೆ ದೇವರಿಗೆ ನಮಿಸಿ 


ಅರಳು ಹೂಗಳ ಮುಡಿದು 
ಮುಗುಳು ನಗುವಳು ಅವಳು 
ಸಹಜ ಸರಳತೆಯಲ್ಲಿ 

ತನಗಿಡೀ ಲೋಕ ಸ್ವೀಕಾರವೆಂಬಂತೆ, 


1: ಮೆ. ಸ. ಆನಂದ 


KT 
ಸ್ಪ 


ಷಿ 
Ws 1! 


Vy; PL PE 


ಕತ್ತಲ ರಾತ್ರಿ ಯ ಆಗಸದ 

ತೂತು ಪತ್ತ ಲದಡಿ 
ರುದ್ರಭೂಮಿಯ ಸ್ಥಬ್ದಚಿತ್ರ 
ಸಮಚತುಷ್ಕೋನಾಕೈತಿ ಕೆಳಗೆ 
ಜೀವ ಮರೆತ ದೇಹ ಪಳೆಯುಳಿಕೆ 
ಸ್ವಚ್ಛೆ ವಿಚ್ಛಿದ ್ರೈ ಬಣ್ಣ 

ಸುಟ್ಟ ಹೆಣದ ಸುತ್ತ ಬೂದಿ ಗಪ್ಪು 
ಬದುಕಲ್ಲದ, ಸಾವಲ್ಲದ ಗೋರಿ 
ಹಾಡಿದೆ ಅನಂತ ಸ್ವರ ಸಂಯೋಜಿತ 
ವಿಭ್ರಮಿತ ವಿದ್ರಾ ದಕ ಚರಮಗೀತೆಯ 
ಪಲ್ಲವಿ 

ಭಗ್ನಾವಶೇಷಗಳ ನಡುವೆ 

ತುಂಡು ತುಂಡು ಗಾಳಿಯ 

ನಿಶ್ಶಬ್ಧ ರೋದನ 

ಮೇಲೆ 

ಸತ್ತ ಚಂದ್ರನ ಶವಯಾತ್ರೆಯ 
ಮೌನ ಮೆರವಣಿಗೆ 
ಏನೋ ವ್ಯಾಕುಲತೆ, ಎಲಕ್ಷಣ ಸಂಕಟ, 
ಆರಂಭ ಅಂತ್ಯದ ಮಧ್ಯದ 
ನಾಲ್ಕನೇ ಆಯಾಮದಲ್ಲಿ 

ಸಾವಿಲ್ಲದ ಸಮಾಧಿಯ 


ಹುಡುಕುವ ಹುಚ್ಚು ಆಸೆಯ ಮನದ 

ವ್ಯರ್ಥ ಯತ್ನ 

ಲೇಖನಿ ಮಸಿ ಸಾಲದಾಗಿತ್ತು, ಭಾವನೆಯ ಬರೆಯೆ, 
ಬೇಕಿತ್ತು ಬಿಸಿಮಿದುಳ, 

ಹಸಿ ಹಸಿ ದ್ರವ 

ಗುಂಡಿಗೆ ಹಿಡಿದಿತ್ತು. 

ಸದ್ದಿಲ್ಲದ ಗೋಳಿಗೆ ಇರುಳ ಕಣ್ಣು 
ಕರಗಿ ಇಬ್ಬನಿ | 
ಮರಣ ಮಸಣ ಹುಲ್ಲಿನ ಮೇಲೆ. ' 


: ಮಳೆಯಿಂದ ಸುರಿದ ನೀರು, ನೆಲದ ಮೇಲೆ ಸಳ ಸಳ ಹರಿದು 
ಹೋಗುವುದಕ್ಕೂ , ಅದೇ ನೀರು ನೆಲದಲ್ಲಿ ಇಂಗಿ ಮುಂದೆ ಒಂದೆಡೆಯಲ್ಲಿ 
ಚಿಲುಮೆಯಾಗಿ ದಕ್ಕೂ ಇರುವ ಅಂತರವೇ ಗದ್ಯ 

ಹಾಗು ಪದ್ಯ ಗಳ ವಾ ಇರುವ ಅಂತರ. 


ಇ ` ಚನ್ನವೀರ ಕಣವಿ 


3 ರಗೆ ಹಚ್ಚಿದ ದೀಪ (ಕವನ ಸಂಕಲನ) : ವಿವಿಧ ಕವಿಗಳು, ಬೆಲೆ: 6-00 ರೂ. 
ಕ ಗ್‌ ಕಾಲೇಜು ಕನ್ನಡ ಸಂಘದ ಪ್ರಕಟಣೆ, 48 ಪುಟಗಳು 

೫ ಕ್ರೈಸ್ಟ್‌ ಕಾಲೇಜು ಕನ್ನಡ ಸೇಘ ತನ್ನದೇ ವಿಶಿಷ್ಟ ರೀತಿಯಲ್ಲಿ ಗಂಭೀರವಾಗಿ 
| ಸಂಹಿತ್ತ ಡೆ ಬಗೆಗಿನ ಉಪಯುಕ್ತ ಕೆಲಸದಲ್ಲಿ ತಲ್ರೀನವಾಗಿದೆ. ಈ ವರ್ಷದ ವಿದ್ಯಾರ್ಥಿ 
ಕವನ ಸಂಕಲನ ಹೆಚ್ಚು ಮೌಲಿಕವಾಗಿ ತನ್ನ ಪ್ರ ಯತ್ನವನ್ನ ಮುಂದುವರೆಸಿದೆ. 
ಇಸ ಒರಹಗಾ ಎರರನ್ನ ಪೆ ಪ್ರೊ ೇತ್ಸಾಹಿಸುವುದು ಕಷ್ಟ ದ ಕೆಲಸವೇ. ಪ್ರೋತ್ಸಾ ಹದ 
ಕ "ತ್ರ ಲೆಯಲ್ಲಿ ಕಾಳಿಗಿಂತಾ ಜೊಳ್ಳೇ ಹೆಚ್ಚಾಗಿಬಿಡುತ್ತ ದೆ. ಪ್ರತಿ ವರ್ಷವೂ ಅನೇಕ 
ಉದಯೋನ್ಮುಖರ ಕವನ ಸಂಗ್ರಹಗಳು ಪರಸ್ಪರ ಸಹಕಾರದಿಂದಲೋ ಪ್ರಕಾಶಕರ 
೫ ಪೆಯಿಂದಲೋ ಹೊರಬರುತ್ತಿರುತ್ತವೆ. ಕೆಲವೇ ದಿನಗಳಲ್ಲಿ ಅವು ಹಳೇ 'ಪುಸ್ತ ಕದ 
ಗಡಿಯಲ್ಲಿ ಸಿಗುತ್ತವೆ. ನಿಜಕ್ಕೂ ಕವನ ಸಂಕಲನವನ್ನೋ, ಹೊಸ ಪುಸ್ತಕವನ್ನೋ 
೫ ಕಟಿಸುವವರು ಸ ಸ್ವಲ್ಪ ವಾದರೂ ಗಂಭೀರವಾಗಿ ಯೋಚಿಸಬೇಕು. ಕಾವ್ಯ ಕಟ್ಟುವ 
| ಕೆಲ ನಿರಂತರ ತಪಸು ಎಂಬುದನ್ನ ಬರೆಯುವವರೂ ಅರಿಯಬೇಕು. ತಾಳ್ಮೆ 
ಕಾಯುವಿಕೆ ಅದಕ್ಕೆ ಅಗತ್ಯ ವಾಗಿ ಬೇಕು. ಅದನ್ನ ಪ್ರಕಟಿಸುವವರೂ ಆದನ್ನೊ ದು 
ಹಣ ಹಾಯುವ ಉದ್ಕೊ €ಗ ಮಾಡದೆ, ಸಾಧ್ಯವಾ ಎದಷ್ಟೊ ಉತ್ತೆ ಮವಾದದ್ದ ನ್ನ್ನ 
ನಡುವ ಯೋಜನೆ ಪ್ರಯತ್ನ ಮಾಡಬೇಕು. 


p ಕೆ ಸ್ಸ್‌ ಕಾಲೇಜಿನ ಈ ಪುಸ್ತಕ ಎಂಟನೆಯ ವರ್ಷದ ಪ್ರಕಟಣೆ. ಇದು ಇತರೆ 
ನಲ ಲ್ಲಾ ಸಂಘ ಸಂಸ್ಥೆ ಗಳಿಗೆ ಆದಶ ನಃ ಗಬಲ್ಲದು. ಈ ರೀತಿಯ ಸಾಧನೆ ನಿರಂತರವಾಗಿ 

ಜಡೆಯ ರುಲಿ ಎಂದು 'ಹಾರೈಸ ಸುತ್ತಾ ಲೇಖನ ಮತ್ತು ಕವನ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ 
ಸ ಗೆಳೆಯರನ್ನು ಣ್ಯ ಕೆಯ ಅಭಿನಂದಿಸುತ್ತದೆ. 


ನಿರೀಕ್ಷಿಸಿ : 


"ಕನ್ನಡ ಸಂಸ್ಕೃತಿ ಅಧ್ಯಯನದ ನೆಲೆಗಳು' ಕುರಿತ ಮಲ್ಲೇಪುರಂ 
ಜಿ. ವೆಂಕಟೇಶ್‌ರ ವಿಶೇಷ ಅಂಕಣ. 


ನಡು ಬೇಸಗೆ ನಡು ಹೆಗಲು * 


ಸುಡು:ಸುಡು ಸುಡು ಟಾರ್‌ ರಸ್ತೆ 
ನೋಡಿ ನೋಡಿ ; ಬೀದಿ ಗಾಡಿ 
ಪೇರಿಸಿದೆ ಮೂಟೆ ಮೂಟೆ 

ಜಗ್ಗಿ ಜಗ್ಗಿ ಎಳೆವ ಪ್ರಾಣಿ ; 
ಪ್ರಾಣಿಯೋ ನಿತ್ರಾಣಿಯೋ ? 
ಚಲಿಸುವಶ್ವ ಶಕ್ತಿಗೆ 

ಆಕ್ಸತಿಯನು ನೀಡಿ 

ಚತುರ ಶಿಲ್ಪಿ ಕಂಡರಿಸಿದ 

ಕಗ್ಗಲ್ಲಿನ ಚರಮೂರ್ತಿಯೋ ? , 
ಮಿರಮಿರನೆ ಮಿಂಚುವ ಮೈ ಜ್ಯ 
ಎಣ್ಣೆಯ ಬಳಿದಂತೆ. ತೆ 
ಚಲಿಸುತ್ತಿವೆ: ಕಾಲೆರಡು - 

ಊರಿ ಊರಿ ಬಾಗಿಬಾಗಿ 


'ಹಂಹಂಹಂ ತಿದಿಯೊತ್ತಿ 1 


ಎಳೆಯುತ್ತಿದೆ ಕೈ ಕ 
ಬಗ್ಗಿದೆ ಬರಿಮೈ 
ಎಳೆಯುತ್ತಿರುವೀ ಪ್ರಾಣಿ 

- ಎತ್ತಲ್ಲ, ಎತ್ತಲ್ಲ; 

ಕಗ್ಗಲ್ಲಿನ ಮೂರ್ತಿಯಲ್ಲಿ 
ಕರಿಮೈಯಲಿ ಸುರಿಯುತಿದೆ 
ಎಣ್ಣೆಯಿಲ್ಲ, ಎಣ್ಣೆಯಿಲ್ಲ. 
ದುಡಿಮೆ ಕರಗಿ ಬೆವರ ಜಳಕ 
ಗಾಡಿಯೆಳೆಯುತಿರುವ ಪ್ರಾಣಿ 
ಯಾರು, ಹತ್ತಿತೇನು ಗೊತ್ತು ? 
ಮನುಷ್ಯ: ಹೆಸರ ಬಡಕಲೆತ್ತು ! 


| | ( ತ 


ಎಂ. ಥಿ, ಸೀ, 
ಇತ್ತೀಚೆಗೆ ಬರೆದ ಕವನ : 


